ಕರ್ನಾಟಕ ವಿದಾನ ಪರಿಷತು 


ಶ್ರೀ ಲಹರ್‌ ಸಿಂಗ್‌ 


1615 (1739) 


ಸಿರೋಯಾ 


ರ ಸಭೆಯಿಂದ ಚುನಾಯಿತರಾದವರು) 


—03-2021.. 


ಕನ್ನಡ ಮತ್ತು ಸಂ ಸ್ಮೃತಿ ಸಜೆವರು 


ಪನ್ನ ಉತ್ತರ 
| 
ಅ) | ರಾಜ್ಯದಲ್ಲಿ ಮಾನವ-ಪ್ರಾಣಿ ಸಂಘರ್ಷ | ಬಂದಿದೆ 
ಪ್ರಕರಣಗಳು ಹೆಚ್ಚು ಹೆಚ್ಚು 
ವರದಿಯಾಗುತ್ತಿರುವುದು ಸರ್ಕಾರದ ಇತ್ತೀಚಿನ ವರ್ಷಗಳಲ್ಲಿ ಜನಸಂಖ್ಯೆ ಹೆಚ್ಚಳದಿಂದ ಹೆಚ್ಚಿನ 
ಗಮನಕ್ಕೆ ಬಂದಿದೆಯೇ; (ವಿವರ | ಅರಣ್ಯ ಪ್ರದೇಶಗಳನ್ನು ಆಹಾರ ಉತ್ಪಾದನೆಗಾಗಿ ಹಾಗೂ 
ನೀಡುವುದು) - ವಾಣಿಜ್ಯ ತೊೋಟದ ಬೆಳೆಗಳಿಗಾಗಿ ಬಳಸಿಕೊಂಡು 
ಬಂದಿರುವುದರಿಂದ, ವನ್ಯಪ್ರಾಣಿಗಳು ವಾಸಿಸುವ 
ನೈಸರ್ಗಿಕ ಆವಾಸಸ್ಥಾನದ ಪ್ರದೇಶವು 
ಕಡಿಮೆಯಾಗಿರುತ್ತದೆ. -' ಇದರಿಂದ ಕಾಡಾನೆಗಳು ; 
| ಹಿಂದಿನಿಂದಲೂ ಸಂಚರಿಸುತ್ತಿದ್ದ ಬದಾರಿಗಳಿಗೆ 
| (ಮೊಗಸಾಲೆಗಳಿಗೆ) ಅಡಚಣೆಯುಂಟಾಗಿರುತ್ತದೆ ಹಾಗೂ 
ಅರಣ್ಯ ' ಪ್ರದೇಶಗಳ ಅಂಚಿನಲ್ಲಿರುವ ಖಾಸಗಿ 
ಜಮೀನುಗಳಲ್ಲಿ ಕಾಡಾನೆ ಒಳಗೊಂಡಂತೆ ಇತರೆ 
ವನ್ಯಪ್ರಾಣಿಗಳನ್ನು" ಆಕರ್ಷಿಸುವ ಬೆಳೆಗಳಾದ . ಭತ್ತ 
ತೆಂಗು, ಬಾಳೆ, ಹಲಸು ಮತ್ತು ವಾಣಿಜ್ಯ ಬೆಳೆಗಳಿಗೆ 
ಆಕರ್ಷಿತಗೊಂಡು ಹಾವಳಿ ಮಾಡುತ್ತಿರುವುದು ಕಂಡು 
ಬಂದಿರುತದೆ.' 
ತರಾವರಿ 5 ಇರ್‌ ಗಹ್ಯಾದಕ್ಟ ಕಡ 3 ರ್ಷಗನ್ಸ್‌ ವನ್ಯವಾಣಿಗ 
ದಾಖಲಾದ ಮಾನವ-ಪ್ರಾಣಿ ಸಂಘರ್ಷ | ದಾಳಿಯಿಂದ ಉಂಟಾದ ಮಾನವ ಗಾಯ. ' ಶಾಶ್ವತ 
ಪ್ರಕರಣಗಳು ಎಷ್ಟು (ಪ್ರಾಣಿವಾರು ಸಾವು- | ಅಂಗವಿಕಲತೆ. ಮತ್ತು ಮಾನವ ಪ್ರಾಣಹಾನಿ ಪ್ರಕರಣಗಳ 
ನೋವು ವಿವರ ನೀಡುವುದು) ವಿವರ ಈ ಕೆಳಗಿನಂತಿದೆ. 


ಹಾಗ್‌ 


2020-21 
— ಸ — ಗ ₹2 ; 
Se 2016-17 2017-18 2018-19 2019-20 ಫೆಬ್ರ 
ವ | | ರ ವರೆಗೆ) 
ಸಂಖ್ಯೆ] ಮೊತ್ತ ಸಂಖ್ಯೆ] ಮೊತ್ತ | ಸಂಖ್ಯೆ] ಹೊತ್ತ | ಸಂಖ್ಯೆ | ಮೊತ್ತ] ಸಂಖ್ಕೆT ಷೊತ್ತ 
ಮಾನವ * 
130 26.00 .| 204 67.8 138 52.40 122 48.80 103 42.14 
ಗಾಯ ' 
ಶಾಶ್ರತ 
ಖ್‌ 5 4.16 4 7.02 3 6.37 4 16.60 2 11.47 
ಎಕಲತೆ "| 


ಸ 


| ಎಫ್‌ಡಬ್ರ್ಯೂ ಖುಲ್‌ 2020, ದಿನಾಂಕ:02-01-202] 


[ಮಾನವ ; | 
49 1,235.00 | 35 -| 17500 | 26 | 75.00 50 28250 [1637 | 277.50% 
ಒಟ್ಟು; | 184 | 265.00 | 243 | 249.82 | 167 [13400 | 176 | 34800 | 142 331.00 
* ಪ್ರಸಕ್ತ ಸಾಲಿನಲ್ಲಿ ಕೆಲವೊಂದು ಪ್ರಕರಣಗಳಲ್ಲಿ ಸೇರ್ಪಡೆ ಆದೇಶ ಇ-ಸಂಖ್ಯೆ: ಅಪಜೀ 98 


ರಂತೆ ಘಟನೆ ನಡೆದ ಕೂಡಲೇ. ರೂ.2.00 ಲಕ್ಷಗಳ 


ದಯಾತ್ಯರ' ದನ ಪಾವತಿಸಿ, ಉಳಿದ ಮೊತ್ತ "ರೂ.5.50 ಲಕ್ಷಗಳನ್ನು ಅಗತ್ಯ ದಾಖಲೆಗಳು ಸಲ್ಲಿಕೆಯಾದ ನಂತರ 


ಕಾನೂನುಬದ್ಧ ವಾರಸುದಾರರಿಗೆ ಪಾವತಿಸಲಾಗುತ್ತದೆ. 


ಮುಂದುವರೆದು, ವನ್ಯಪ್ರಾಣಿ ದಾಳಿಯಿಂದ ಉಂಟಾದ ಮಾನವ ಪ್ರಾಣಹಾನಿ (ಪ್ರಾಣಿವಾರು ವವರ) ಈ 


ಕೆಳಕಂಡಂತಿದೆ: 

ವನ್ಯಪ್ರಾಣಿ 2016-17 2017-18 2018-19 2019-20 2020-21. 
ತನ 35 pp) CSE 2 

ಹುಲಿ — ಹಿ 03 02 ‘04 

ಜಿರತೆ 01 03 03 04 06 

ಕರಡಿ 04 05 02 03 — 

ಮೊಸಳೆ [YE [p) 03 03 ನ್‌ 

ಸಾಡೆಮ್ಮೆ 01. 01 01 05 — 

ಇತರೆ. 01 02 02 07 03 

ಒಟ್ಟು; 48 35 26 50 37 

ಮಾನವ-ಪಾಣಿ ಸಂಘರ್ಷದ ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಇಇ 130 
ಪ್ರಕರಣಗಳಲ್ಲಿ ಸಾವು-ನೋವು | ಎಘ್‌ಡಬ್ಬ್ಯೂಎಲ್‌ 2016 ದಿನಾಂಕ: 19-09-2016 
ಸಂಭವಿಸಿದವರಿಗೆ ನೀಡುತ್ತಿರುವ | ರಲ್ಲಿ ಶಾಶ್ವತ ಅಂಗವಿಕಲತೆ ಉಂಟಾದಲ್ಲಿ | 
ಪರಿಹಾರವೆಷ್ಟು; ಇದುವರೆವಿಗೂ ಎಷ್ಟು ರೂ.5,00,000/-ಗಳ ದಯಾತ್ಮಕ ಧನವನ್ನು ಮತ್ತು 


ಬಾಕಿ ಉಳಿದಿರುವ ಪ್ರಕರಣಗಳು ಎಷ್ಟು 


ಜನರಿಗೆ ಪರಿಹಾರ ನೀಡಲಾಗಿದೆ ಮತ್ತು 
ಗಳ ದಯಾತ್ಮಕ 


ಭಾಗಶಃ ಅಂಗವಿಕಲತೆ ಹೊಂದಿದ್ದಲ್ಲಿ ರೂ.2,50,000/- 
ಧನವನ್ನು ಅಂಗವಿಕಲ ವ್ಯಕ್ತಿಗೆ 
ನೀಡಲಾಗುತ್ತಿದೆ. ಮಾನವ ics ವ್ಯಕ್ತಿಗೆ ಗರಿಷ್ಠ 
ರೂ.30,000/-ಗಳ ದಯಾತ್ಸಕಧನ ಪಾವತಿಸಲಾಗುತ್ತದೆ. 


ಮಾನವ ಗಾಯ / ಭಾಗಶಃ: ಅಂಗವಿಕಲಲತೆ 
ಅಂಗವಿಕಲತೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ 
ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಇಇ 128 
ಎಫ್‌ಡಬ್ಬ್ಯೂಏಲ್‌ 2013 ದಿನಾಂಕ: 15-05-2015 
ರನ್ನಯ ದಯಾತ್ಸಕ ಧನದ ಜೊತೆಗೆ ವೈದ್ಯಕೀಯ 


/ ಶಾಶ್ವತ: 


ವೆಚ್ಚವನ್ನು ಸಿ.ಜಿ.ಹೆಚ್‌.ಎಸ್‌. ದರಗಳ ಪ್ರಕಾರ 
ಪಾವಶಿಸಲಾಗುತ್ತದೆ. 

ಸರ್ಕಾರದ ಆದೇಶ. ಸಂಖ್ಯೆ : ಅಪಜೀ: 66 
ಎಫ್‌ಡಬ್ಬ್ಯುಎಲ್‌ 2019, ಮ 7 07-01-2020 
ರಲ್ಲಿ ವನ್ಯಪ್ರಾಣಿಗಳ ಹಾವಳಿಯಿಂದ ' ಉಂಟಾಗುವ 


ಮಾನವ 'ಪ್ರಾಣ ಹಾನಿ ಪ್ರಕರಣಗಳಲ್ಲಿ ರೂ.7.50ಲಕ್ಷಗಳ 


ಹಂತದಲ್ಲಿ ವಿಚಾರಣೆ ನಡೆಸಿ, "ಅಗತ್ಯವಿರುವ ಎಲ್ಲಾ | 
ಕ್ಲ ಪಡೆದುಕೊ ಂಡು, ಆವುಗಳನ್ನು | 
ಖಚಿತಪಡಿಸಿಕೊಂಡು, ಕಾನೂನುಬದ್ಧ 


ಅಲ್ಲದೆ,' ಸರ್ಕಾರಿ ಆದೇಶ "ಸಂಖ್ಯೆ: ಎಫ್‌ಇಆ 61 
ಎಫ್‌ಎಪಿ 2018 ದಿವಾಂಕ: 16-10-2018 ರಂ 
ಮೃತರ ಕುಟುಂಬದ ವಾರಸುದಾರರಿಗೆ. ಹಾಗೂ ಶಾ ಶಾಶ್ವ 
ಅಂಗವಿಕಲತೆ ಪ್ರಕರಣಗಳಲ್ಲಿ  ಸಂತ್ರಸರಿಗೆ 05 
ವರ್ಷಗಳವರೆಗೆ ರೂ.2,000/-ಗಳ ಮಾಸಾಶನವನ್ನು 
ಸಹ ನೀಡಲಾಗುತ್ತಿದೆ. 


» 
ತ 
ತ 


ಮಾನವ ವನ್ಯಪ್ರಾಣಿ ಸಂಘರ್ಷದಿಂದ 


ಸ್ಥ ಉಂಟಾದ 
ಮಾನವ ಸಾವುನೋವು ಪ್ರಕರಣಗಳಿಗೆ ಪನ್ನೆ (ಆ)ರಲ್ಲಿ 
'ಶಿಳಿಸಿರುಪಂತೆ . ದೆಯಾತ್ಮಕಛನವನ್ನು ಈಗಾಗಲೇ 


GL 


ಪಾವಶಿಲಾಗಿರುತ್ತದೆ.  'ಮಾನವ ಗಾಯ, ಶಾಶ್ನ 
ಅಂಗವಿಕಲತೆ . ಹಾಗೂ ಮಾನವ ಪ್ರಾಣ ಹಾನಿ 
ಪ್ರಕರಣಗಳನ್ನು - ಆದ್ಯತೆ ಮೇರೆಗೆ 
ಪರಿಗಣಿಸ ಸಲಾಗುವುದರಿಂದ ಯಾವುದೇ ಪ್ರಕರಣಗಳು 
ಬಾಕಿ ಇರುವುದಿಲ್ಲ 


3 


ವಿಳಂಬವಾಗುತ್ತಿರುವುದೇಕೆ? 


2020-21ನೇ ಸಾಲಿಗೆ ವನ್ಯಪ್ರಾಣಿಗಳ ಉಂಟಾಗುವ 
ಹಾನಿ ಪ್ರಕರಣಗಳಿಗೆ ದಯಾತ್ಸಕ ಧನ ಪಾವತಿಸಲು 
ರೂ.1672.00 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿರುತ್ತದೆ. 
ನಂತರ ಪುನರ್‌ ವಿನಿಯೋಗದ ಮೂಲಕ 
ರೂ.492.63ಲಕ್ಷಗಳನ್ನು ದಿನಾಂಕ: 12-03-2021 ರಲ್ಲಿ 
ಬಿಡುಗಡೆ ಮಾಡಲಾಗಿರುತ್ತದೆ. ಸದರಿ ಅನುದಾನದಲ್ಲಿ 
ಬಾಕಿ ಉಳಿದಿರುವ ಪ್ರಕರಣಗಳಿಗೆ ದಯಾತ್ಸಕ ಧನವನ್ನು 
ಪಾವತಿಸಲು ಕಮಕ್ಕೆಗೊಳ್ಳಲಾಗುತ್ತಿದೆ. 


phn — 


(ಅರವಿಂದ ಲಿಂಬಾವಳಿ) 
ಅರಣ್ಯ ಕನ್ನಡ ಮತ್ತು ಸಂಸ್ಕೃತ ಸಚಿವರು 


